ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಶಿಕ್ಷಣದ 3 ಟೈಯರ್‌ ವ್ಯವಸ್ಥೆ ಕುರಿತು 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕೇತು) 


384 (559) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 3 ಟೈಯರ್‌ ಸಿಸ್ಟಂ ವ್ಯವಸ್ಥೆ ಎಂದಿನಿಂದ ಜಾರಿ 
ಮಾಡಲಾಗಿದೆ; ಜಾರಿ ಮಾಡಿದ್ದಲ್ಲಿ ಅದರ ನಿಯಮಗಳೇನು; 


(ಆ) ಪ್ರೌಢ ಶಾಲೆಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಸಹ ಶಿಕ್ಷಕರಿಗೆ ಪದವಿ ಪೂರ್ವ ವಿಭಾಗಕ್ಕೆ 
ಪದೋನ್ನತಿಯನ್ನು ಏಕೆ ನಿಲ್ಲಿಸಲಾಗಿದೆ; ನಿಲ್ಲಿಸಿದ್ದೆ ಕಾರಣಗಳೇನು; 


(ಇ) ಇದರಿಂದ ಅನೇಕ ಸ್ನಾತಕೋತ್ತರ ಪದವಿ ಪಡೆದವರು ಯಾವುದೇ ಬಡಿ ಇಲ್ಲದೆ 
ನಿವೃತ್ತರಾಗುತ್ತಿರುವುದು ಸರ್ಕಾರದ ಗಮನಕೆೆ ಬಂದಿದೆಯೇ ; ಬಂದಿದ್ದರೆ, ಇದನ್ನು ಸರಿಪಡಿಸಲು ಸರ್ಕಾರ 
ತೆಗೆದುಕೊಂಡಿರುವ ಶ್ರಮವೇನು ; 


(ಈ) 1 ರಿಂದ 5ರವರೆಗೆ ಪ್ರಾಥಮಿಕ, 6-8 ಪ್ರೌಢ ಹಾಗೂ 9-12 ಹಿರಿಯ ಪ್ರೌಢ ಈ ವ್ಯವಸ್ಥೆ ಇದ್ಧಾಗ್ಯೂ ಕೂಡ 
ಇನ್ನೂ ಅನೇಕ ಕಡೆಗೆ 1-7, 8-10 ಹಾಗೂ 11-12 ಜಾರಿಯಲ್ಲಿರುವುದು ನಿಜವೇ; ಹಾಗೂ ಇನ್ನೂ ಸ್ವತಂತ್ರ 
ಪದವಿ ಪೂರ್ವ ಕಾಲೇಜುಗಳು ಸತತವಾಗಿ ನಡೆಯುತ್ತಿರುವುದು ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದೇ 


ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿರುವುದು ನಿಜವೇ; ನಿಜವಿದ್ದಲ್ಲಿ, ಸರಿಪಡಿಸಲು ತೆಗೆದುಕೊಂಡಿರುವ ಕ್ರಮಗಳೇನು 
? 


